ಎಲ್ಲರಿಗೂ ಅಂಗ್ಲಿಷ್‌ 
ಚಂದ್ರಾ ವಿಶ್ವನಾಥನ್‌ 


ಹಿನ್ನೆಲೆ 

ಇಂದ್ಲಿಷ್‌ ಕೌಶಲಗಳು ಎಲ್ಲರಿಗಾಗಿ- ಇದು ಇಎಲ್‌ಎಫ್‌ (ELF) 
ಬರ್ನಿಂಗ್‌ ಸೊಲ್ಯೂಷನ್‌ನ ಧ್ಯೇಯವಾಗಿದೆ. ಗ್ರಾಮೀಣ ಮತ್ತು 
ನಗರ ಪ್ರದೇಶದ ಮಕ್ಕಳ ನಡುವಿನ ಶೈಕ್ಷಣಿಕ ಅಂತರವನ್ನು ಕಡಿಮೆ 
ಮಾಡಲು ನಾವು ಸ್ಥಾಪಿಸಿದ ಸಂಘಟನೆಯಾಗಿದೆ. ಬಹುತೇಕ 
ಇಂದ್ದಿಷ್‌ ಕಲಅಕಾ ಕಾರ್ಯಕ್ರಮಗಳು ಹೇಗೆ ಎನ್ನುವುದರ ಬಗೆಗೆ 
ಅಂದರೆ, ಇಂದ್ಲಿಷ್‌ ಭಾಷಾ ಕಲಕೆಗೆ ಪಠ್ಯ ವಿಷಯದ ವಿನ್ಯಾಸ ಹೇಗೆ? 
ಎನ್ನುವುದರತ್ತ ಗಮನ ವಹಿಸುತ್ತವೆ. ಆದರೆ ನಾವು ಏಕೆ 
ಎನ್ನುವದರಿಂದ ಅಂದರೆ - ಏಕೆ ಇಂದ್ದಿಷ್‌ ಕಲಯಬೇಕೆಂದು 
ಬಯಸುತ್ತೇವೆ ಎಂಬ ಪ್ರಶ್ನೆಯಸನ್ಸಿರಿಸಿಕೊಂಡು ಕಾರ್ಯಕ್ರಮವನ್ನು 
ಆರಂಭಸಿದೆವು. ಪರೀಕ್ಷೆಗಳಲ್ಪ ತೇರ್ಗಡೆಯಾಗುವುದು ಮತ್ತು 
ಉತ್ತಮ ಉದ್ಯೋಗ ಅವಕಾಶಗಳನ್ನು ಗಿಟ್ಟಸುವುದು ಯೋಗ್ಯ 
ಕಾರಣಗಳಾಗಿದ್ದರೂ, ಮಕ್ನಳು ತಮ್ಮ ಆತ್ಮವಿಶ್ವಾಸವನ್ನು 
ಬೆಳೆಸಿಕೊಳ್ಳುವುದು ಅತಿ ಮುಖ್ಯವಾದ ಕಾರಣವಾಗಿದೆ. 


ಕಡಿಮೆ ಆದಾಯದ ಕುಟುಂಬಗಳಂದ ಬಂದ ದೊಡ್ಡ ಸಂಖ್ಯೆಯ 
ಮಕ್ಕಳ ಜೊತೆ ಕಾರ್ಯನಿರ್ವಹಿಸುವಾಗ ಸಷ್ಟವಾಗುವುದೆನೆಂದರೆ, 
ಇತರ ಕೌಶಲಗಳಲ್ಲ ಕ್ಷಮತೆ ಇದ್ದರೂ ಇಂದ್ದೀಷ್‌ನಲ್ಲ 
ಮಾತನಾಡಲಾಗದ ಮಕ್ಷಳು, ಇಂದ್ಲಿಷ್‌ ಬಲ್ಲ ಮಕ್ಷಳ ಎದುರು 
ಕೀಳರಿಮೆ ಅನುಭವಿಸುತ್ತಾರೆ. 


ಒಂದು ವೇಳೆ ಇಂದ್ದಿಷ್‌ ತರಗತಿಗಳು ವ್ಯಾಕರಣ ಮತ್ತು 
ಉಚ್ಚಾರಣೆಯ ನಿಯಮಗಳ ಬಗೆಯೇ ಕಟ್ಟುಜದ್ದಿದ್ದರೆ. ಭಾಷೆಯ 
ಬಗೆಗೆ ಮಕ್ಷಳು ಇನ್ನೂ ಹೆಚ್ಚು ಭಯ ಪಡುತ್ತಾರೆ. ಇದು 
ಬಹುಸಂಖ್ಯಾತ ಮೊದಲ ತಲೆಮಾರಿನ ಕಲಕಾರ್ಥಿಗಳು ಇಂದ್ಲಿಷ್‌ 
ಕೌಶಲಗಳನ್ನು ಗಳಸುವುದರಲ್ಲ ಸೋಲಲು ಕಾರಣವಾಗುತ್ತದೆ. 
ಒಂದು ವೇಳೆ. ಅಂತಿಮವಾಗಿ ಕೆಲವು ಮಕ್ಷಳು ಕೌಶಲಗಳನ್ನು 
ಕಲಅತರೂ, ಅವರಲ್ಲ ಇಂದ್ದಿಷ್‌ನ್ಲ ಸರಕವಾದ ಸಂಭಾಷಣಿ 
ನಡೆಸುವುದಕ್ಕೂ ಆತ್ಮವಿಶ್ವಾಸದ ಕೊರತೆ ಕಾಣುತ್ತದೆ. 


ಮೊದಲ ತಲೆಮಾರಿನ ಕಅಕಾರ್ಥಿಗಳಗೆ ಇಂಗ್ಲಿಷ್‌ 


ಇಂಗ್ಲಿಷ್‌ ಭಾಷೆ ಕಅಯುವ ಪ್ರಕ್ರಿಯೆಯಲ್ಲಯೇ ಮಕ್ಕಳು 
ಆತ್ಕವಿಶ್ವಾಸವನ್ನೂ ಬೆಳೆಸುವಂತೆ ಕಅಯುವುದು ಹೇಗೆ ಸಾಧ್ಯ 
ಎಂಬ ಕುರಿತು ನಾವು ಸಂಶೋಧನೆ ನಡೆಸುವುದಕ್ಕೆ ಪ್ರಾರಂಭಸಿದೆವು. 
ತಮಿಳುನಾಡಿನ ಗ್ರಾಮೀಣ ಭಾಗದ 46 ಸರಕಾರಿ ಶಾಲೆಗಳ 
ಶಿಕ್ಷಕರೊಂದಿಗೆ ನಮ್ಮ ಪ್ರಥಮ ಪ್ರಯತ್ನವು ಪ್ರಾರಂಭವಾಯುತು. ಈ 
ತರಗತಿಗಕಲ್ಲ ಶಿಕ್ಷಕರು ಎರಡು ಮುಖ್ಯ ನಿಯಮಗಳನ್ನು 
ಅನುಸರಿಸುತ್ತಿದ್ದರು- ಒಂದು, ಮಕ್ಕಳನ್ನು ತಪ್ಪುಮಾಡುವುದಕ್ಕೆ 
ಜಅಡುವುದು, ಮತ್ತು ಎರಡನೆಯದು, ಇಂದ್ದಿಷ್‌ ಭಾಷೆಯೊಳಗೆ 
ಅವರು ಮಾತನಾಡುವುದಕ್ಕೆ ಪ್ರಯತ್ನಿಸುವಾಗ ಸ್ಥಳೀಯ ಭಾಷೆಯ 
ಪದಗಳನ್ನು ಸೇರಿಸಿಕೊಳ್ಳಲು ಜಡುವುದು. 


ಮೊದಲ ತಲೆಮಾರಿನ ಕಲಿಕಾರ್ಥಿಗಳಿಗೆ ಕಾರ್ಯ: 


f ಸ ; | \ 
Wh A\ 


ಮಕ್ಕಳು ಸರಳವಾಗಿ ಇಂದ್ಲಿಷ್‌ ಓದಲು ಕಲಯಲು ಕೆಲವು 
ತಂತ್ರಗಳನ್ನು ಅಭವೃದ್ಧಿಪಡಿಸುವುದಕ್ಲೂ ನಾವು ಪ್ರಾರಂಭಿಸಿದೆವು. 
ವಿಶೇಷವಾಗಿ ಇಂಗ್ಲಿಷನ್ನು ಮೊದಲ ಬಾರಿಗೆ ಶಾಲೆಗಳ ಕಲಯಲು 
ಬಂದ ಮಕ್ಷಳ ಜೊತೆಗೆ ಇದನ್ನು ಪ್ರಯೋಗಿಸಿದೆವು. ಇಂದ್ಲಿಷ್‌ನ೦ಂಥ 
ಒಂದು ಭಾಷೆಯಲ್ಲ. ಬಹಳ ಪದಗಳು ಶಾಜ್ಞಕ ((Phonics) 
ನಿಯಮಗಳನ್ನು ಪಾಅಸುವುದಿಲ್ಲ. ಇದರಿಂದ ಓದನ್ನು ಕಲಅಯಲು 
ಪ್ರಯತ್ನಿಸುವ ಮಕ್ಕಳು ಬಹಳ ಬೇಗನೆ ಹತಾಶೆಗೆ ಒಳಗಾಗುತ್ತಾರೆ. 
ಅವರು ಇಂದಗ್ಲೀಷ್‌ ಭಾಷೆ ಯಾವುದೇ ಸಾಮಾನ್ಯ ತರ್ಕಗಳನ್ನೂ 
ಅನುಸರಿಸುವುದಿಲ್ಲ ಎಂಬ ಅವಸರದ ತೀರ್ಮಾನಕ್ಷೆ ಬರುತ್ತಾರೆ. 
ಹಾಗಾಗಿ ತಾವು ಇಂದ್ಲಿಷ್‌ ಓದುವುದನ್ನು ಕಲಅಯುವ ಸಂಭವವೇ 
ಇಲ್ಲ ಎಂದೇ ಭಾವಿಸುತ್ತಾರೆ. ಹಲವು ಮಂದಿ ಶಿಕ್ಷಕರ ಜೊತೆ 
ಕೆಲಸಮಾಡುತ್ತಾ ಇಂದ್ಲಿಷ್‌ ಓದುವುದನ್ನು ಕಅಯುವುದಕ್ಕೆ 
ಸರಳವಾದ ಶಾಜ್ದಕ ಆಧಾರಿತ ವಿಧಾನವೊಂದನ್ನು ವಾವು 
ಅಭವೃದ್ಧಿಪಡಿಸಿದೆವು. 


ಸದ್ಯ ಭಾರತದಲ್ಲ. 15 ಶಾಲೆಗಳ ಇಎಲ್‌ಎಫ್‌ ಇಂದ್ಲೀಷ್‌ 
ಕಾಂರ್ಯಕ್ರಮವನ್ನು ಬಳಕೆ ಮಾಡಲಾಗುತ್ತಿದೆ. ಇವುಗಳಲ್ಲ 
ಮಿಜೋರಾಂನ 4೦ ಸರಕಾರೀ ಶಾಲೆಗಳು ಮತ್ತು ಅಸ್ವಾಂನ ಎರಡು 
ಶಾಲೆಗಳು ಸೇರಿದ್ದರೆ. ಉಳದವು (73) ತಮಿಳುನಾಡಿನಲ್ತವೆ. 
ಶಿಕ್ಷಕರು ತಮ್ಮ ಮುಂದೆ ಸ್ಪಷ್ಟ ಗುರಿಗಳನ್ನು ಇರಿಸಿ, ಎಲ್ಲಾ ಮಕ್ಕಳೂ 
ಕಲಯುವ ಸಾಮರ್ಥ್ಯ ಇರುವವರು ಎಂದು ನಂಬ ಮುಂದೆ 
ಹೋದಾಗ ದೊಡ್ಡ ಮಟ್ಟದ ಫಅತಾಂಶಗಳನ್ನು ಸಾಧಿಸಲಾಗಿದೆ 
ಎಂಬುದು ಕಾರ್ಯಕ್ರಮದ ವೇಳೆ ಮತ್ತೆಮತ್ತೆ ಸಾಬೀತಾದ 
ಅಂಶವಾಗಿದೆ. 


ವಿಧಾನ 


ಸಾಮಾನ್ಯವಾಗಿ ಪ್ರತಿ ತರಗತಿಯೂ ಒಂದು ಆಡಿಯೋ ಅಥವಾ 
ವೀಡಿಯೋ ಪಾಠದಿಂದ ಪ್ರಾರಂಭವಾಗುತ್ತದೆ. ಇದರ ನಂತರ 
ಸಂಭಾಷಣೆಯನ್ನು ಉತ್ತೇಜಸುವಂಥ ವೃತ್ತದ ಅವಧಿ 
ಚಟುವಟಕೆಗಳು (Circle-time activities) ಮತ್ತು ಚಿಕ್ಕ ಗುಂಪು 
ಚಟುವಟಕೆಗಳು ನಡೆಯುತ್ತವೆ. ಪ್ರಶ್ನೆ ಮತ್ತು ಉತ್ತರದ ಅಭ್ಯಾಸಗಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಜೋಡಿ ತಂಡಗಕ್ಲ ನಡೆಯುವಂತೆ ನೋಡಿಕೊಂಡು ಪ್ರತಿ 
ಮಗುವೂ ಮಾತನಾಡುವ ಅವಕಾಶವನ್ನು ಪಡೆಯುವಂತೆ 
ನೋಡಿಕೊಳ್ಳಲಾಗುತ್ತದೆ. ಪಾತ್ರಾಭಿನಯ ಮತ್ತು ಹಾಡುಗಳು 
ಮಕ್ಷಳಗೆ ಅವರ ಇಂದ್ದಿಷ್‌ ಕುರಿತ ಭಯವನ್ನು ಮೀರಿನಿಲ್ಲುವುದಕ್ಕೆ 
ನೆರವಾಗುತ್ತವೆ. ನಾಲ್ದು ತಿಂಗಳ ಅಲ್ಲ ಅವಧಿಯಲ್ಲ ೮1 ಶೇಕಡಾ 


ಮಕ್ಕಳು ಇಂದ್ಲಿಷ್‌ನಲ್ಲ ಸಾಮಾನ್ಯ ಸಂಭಾಷಣಾ ಪ್ರಶ್ನೆಗಳಗೆ 
ಪ್ರತಿಕ್ರಿಯೆ ನೀಡುವ ಮಟ್ಟಕ್ಕೆ ಬೆಳೆದು ನಿಂತುದನ್ನು ನಾವು 
ನೋಡಿದ್ದೇವೆ. 


ನಾವು ಓದುವ ಕೌಶಲವನ್ನು 8 ಸರಕವಾದ ಹಂತಗಳಾಗಿ 
ವಿಭಾಗಿಸಿಕೊಂಡಿದ್ದೇವೆ. ಪ್ರಾರಂಭದಲ್ಲ ಅಕ್ಷರಗಳ ಧ್ವನಿ. ನಂತರ 
ಹಂತಹಂತವಾಗಿ ಪದಗಳಗೆ, ವಾಕ್ಯಗಳಗೆ, ವಾಕ್ಯವೃಂದಗಳಗೆ 
ಮತ್ತು ಕಥೆಗಳಗೆ ಮುಂದುವರಿಯುತ್ತೇವೆ. ಪ್ರತಿ ಹಂತದಲ್ಲೂ ಕೆಲವು 
ಹೊಸ ಧ್ಹನಿಗಳನ್ನು. ಧ್ವನಿ ಸಂಯೋಜನೆಗಳನ್ನು ಮತ್ತು ಪದಗಳನ್ನು 
ಪರಿಚಯುಸುತ್ತೇವೆ. ಪ್ರತಿ ಹಂತದಲ್ಲೂ ವಿಷಂಯಗಳನ್ನು 
ಎಚ್ಚರಿಕೆಯಿಂದ ಗುಂಪಿನ ಮಟ್ಟಕ್ಕೆ ಅನುಗುಣವಾಗಿ 
ಆಯ್ದುಕೊಳ್ಳುತ್ತೇವೆ. ಆ ಮೂಲಕ ಮಗು ಹೊಸ ಪದಗಳನ್ನು ಮಾತ್ರ 
ಎದುರಿಸುತ್ತದೆ. ಮಗು ಈಗಾಗಲೇ ಪರಿಚಲುಸಿಕೊಂಡ 
ಧ್ರನಿಗಳಂದ ಆ ಪದಗಳನ್ನು ಹಿದುವುದು ಸಾಧ್ಯವಿದೆ. ಪ್ರತಿ 
ಹಂತದಲ್ಲೂ ಕೆಲವು ದೃಷ್ಟಿಗೋಚರ ಪದಗಳನ್ನೂ 
ಪರಿಚಯುಸಲಾಗುತ್ತಿತ್ತು. ಆ ಮೂಲಕ ಮಗು ಬೇಗನೆ ವಾಕ್ಯ ಮತ್ತು 
ವಾಕ್ಯವೃಂದಗಳನ್ನು ಓದುವ ಕಡೆಗೆ ತಯಾರಾಗುತ್ತಿತ್ತು. 


ಈ ಲೇಖನದಲ್ಲ. ಈ ನಮ್ಮ ಪ್ರಯಾಣದ ಕೆಲವು ಕಅಕೆಗಳನ್ನು 


ಮತ್ತು ಈ ಚಿಂತನೆಗಳನ್ನು ಶಿಕ್ಷಕರು ತಮ್ಮ ಇಂದ್ದಿಷ್‌ ತರಗತಿಗಳಲ್ಲ 
ಹೇಗೆ ಅಳವಡಿಸಬಹುದು ಎಂಬುದನ್ನು ಹಂಚಿಕೊಳ್ಳುತ್ತೇವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಇಂಗ್ಲೀಷ್‌ ಸಂಭಾಷಣಿಯ ತರಗತಿ 
ಮಾತಿಗೆ ಮೊದಲು ಆಅಸುವುದು 


ಮಕ್ಷಳಗೆ ಏನಾದರೂ ಹೇಳುವಂತೆ ಕೇಳುವ ಮೊದಲು, ಮಕ್ಕಳಂದ 
ಶಿಕ್ಷಕರು ಏನನ್ನು ನಿರೀಕ್ಷಿಸುವರೋ ಅದನ್ನು ಶಿಕ್ಷಕರು 
ಪ್ರದರ್ಶಿಸಬೇಕು ಮತ್ತು ಮಕ್ಷಳು ಅದನ್ನು ನೋಡಬೇಕು. ಇದನ್ನು 
ವಾವು ನಮ್ಮ ತರಗತಿಗಳಕಲ್ಪ ಸಂವಾದಾತ್ಕಕ ವೀಡಿಯೋಗಳ 
ಮೂಲಕ ಮಾಡುತ್ತೇವೆ. ಆದರೆ ಶಿಕ್ಷಕರು ನಿಜ ಜೀವನದ 
ಉದಾಹರಣೆಗಳನ್ನು ಬಕಸುವುದೂ ಸಾಧ್ಯವಿದೆ ಅಥವಾ ಸರಳ 
ಇತ್ತಿಪತ್ರಗಳ (ನೋಡಿ ಮತ್ತು ಹೇ / Show and tell) 
ಸಹಾಯವನ್ನೂ ಪಡೆಯಬಹುದು. ಉದಾಹರಣೆಗೆ, ಮಕ್ಕಳು 
ಸರಕವಾದ ಒಂದು ಸಂಭಾಷಣೆಯನ್ನು ತರಗತಿಯ ಒಳಗಿರುವ 
ವಸ್ತುಗಳ ಮೇಲೆ ಅಭ್ಯಾಸ ಮಾಡಬೇಕು ಎಂದು ನಾವು 
ಬಯಸುವುದಾದರೆ, ಶಿಕ್ಷಕರು ಈ ರೀತಿಯಾಗಿ ಪ್ರಾರಂಭಸುತ್ತಾರೆ: 
ಇದು ಏನು? ಇದು ಒಂದು ಪೆನ್‌. ಅದು ಏನು? ಅದು ಒಂದು ಪೆನ್‌. 


(What is this? Thisis a pen. Whatis that? That is a fan) 


ಶಿಕ್ಷಕಿ ಆ ವಸ್ತುವಿನ ಕಡೆಗೆ ಬೆರಳು ತೋರಿಸಿ ಪ್ರಶ್ನೆಗಳನ್ನು 
ಕೇಳುತ್ತಾರೆ. ಮಕ್ಕಳು ಇಂದ್ದಿಷ್‌ನಲ್ಲ ಹೆಸರು ತಿಆದಿರುವ 
ವಸ್ತುಗಳನ್ನೇ ಅವರು ಆಯ್ದುಕೊಳ್ಳುತ್ತಾರೆ. ಉದಾಹರಣೆಗೆ, "ಫ್ಯಾನ್‌ 
ಮತ್ತು ಟೇಬಲ್‌' ಪದಗಳು. ಯಾವುದು ಈಗಾಗಲೇ ಮಕ್ಕಳ ಶಬ್ದ 
ಮತ್ತು ಜ್ಞಾನಕೋಶದಲ್ಲ ಆಳವಾಗಿ ಬೇರೂರಿದೆಯೋ ಅಂತಹ 
ಪದಗಳನ್ನು ಆಯ್ದುಕೊಳ್ಳಬೇಕು. ವೆಲ್ಲೂರಿನ ಒಂದು ಸರಕಾರೀ 
ಶಾಲೆಯಲ್ಲ ಮಕ್ನಳು ಈ ಪದಗಳು ತಮಿಳು ಭಾಷೆಯವು 
ಎಂದರಲ್ಲದೆ ಅದಕ್ಕೆ ತಮಿಳು ಭಾಷೆಯಲ್ಲ ಸಮಾನಾರ್ಥಕ ಪದಗಳಲ್ಲ 
ಎಂದರು! 


ಈ ಚಟುವಟಕೆಯ ವೇಳೆ. ಶಿಕ್ಷಕಿಯರು ಮಕ್ಕಳು ಪ್ರತಿಕ್ರಿಯೆ 


ರ್‌ 


ಕೊಡುವುದನ್ನು ನಿರೀಕ್ಷಿಸುವುದಿಲ್ಲ. ಆಕೆಯೆ ಪ್ರಶ್ನೆಗಳನ್ನು 


ಕೇಳುತ್ತಾರೆ ಮತ್ತು ಉತ್ತರಿಸುತ್ತಾರೆ. ಆ ವೇಕೆ ಮಕ್ಕಳು ಆಅಸುತ್ತಾರೆ. 
ಮಕ್ಷಳು ಅರ್ಥಮಾಡಲ ಎಂದು ಶಿಕ್ಷಕಿಯರು ಪ್ರತಿ ಪದವನ್ನೂ 


ಮಕ್ಕಳ ಮಾತೃಭಾಷೆಯಲ್ಲ ತರ್ಜುಮೆಮಾಡಿ ಹೇಳುವುದನ್ನು ವಾವು 
ಉತ್ತೇಜಸುವುದಿಲ್ಲ. ಬದಲಾಗಿ ಶಿಕ್ಷಕಿಯರು ಮಕ್ಕಳನ್ನು 
ಉತ್ತೇಜಸುವಂಥ ಚಲನವಲನಗಳನ್ನು. ಚಿತ್ರಗಳನ್ನು ಮತ್ತು 
ಮುಖದಲ್ಲ ಅಭಿವ್ಯಕ್ತಿಗಳನ್ನು ಮಾಡಿ ತೋರಿಸುತ್ತಾರೆ. ಆ 
ರೀತಿಯಾಗಿ ತರ್ಜುಮೆ ಮಾಡದೆ ತಾವು ಹೇಳುವುದು ಏನು 


ಎಂಬುದನ್ನು ತಿಆದುಕೊಳ್ಳಲು ಸಹಾಯಮಾಡುತ್ತಾರೆ. 


ವೃತ್ತದ ಅವಧಿ ಚಟುವಟಕೆಗಳು (Circle time practice) 


ಶಿಕ್ಷಕರು ಹೇಳುವುದನ್ನು ಆಅಸಿದ ನಂತರದಲ್ಲ. ಒಂದು ವೃತ್ತದಲ್ಲ 
ನಿಂತು ಪ್ರಶ್ನೆಗಳನ್ನು ಕೇಳುವ ಮತ್ತು ಉತ್ತರಗಳನ್ನು ನೀಡುವ 
ಅಭ್ಯಾಸ ಮಾಡುವುದಕ್ಕೆ ಮಕ್ಕಳು ಸಿದ್ಧವಾಗುತ್ತಾರೆ. ಮೊದಲ ಮಗು 
ತನ್ನ ಪಕ್ಕದವಳ/ನನ್ನು ಒಂದು ಪ್ರಶ್ನೆ ಕೇಳುತ್ತದೆ. ಅದನ್ನು 
ಉತ್ತರಿಸಿದ ನಂತರ, ಎರಡನೆ ಮಗುವಿನ ಪ್ರಶ್ನೆ ಕೇಳುವ ಸರದಿ 
ಆರಂಭವಾಗುತ್ತದೆ. ಪ್ರಶ್ನೆಗಳು ಮತ್ತು ಉತ್ತರಗಳು ವೃತ್ತದಲ್ಲ 
ಸರದಿಯಲ್ಲ ಸಾಗುತ್ತಾ ಪ್ರತಿ ಮಗುವಿಗೂ ಮಾತನಾಡುವ 
ಅವಕಾಶವನ್ನು ಸೃಷ್ಟಿಸುತ್ತದೆ. ಈ ಹಂತದಲ್ಲ ತಪ್ಪುಗಳನ್ನು 
ಸರಿಪಡಿಸುವುದಕ್ಕೆ ಇಲ್ಲ. ಮಕ್ಷಳು ಹಿಂ೦ಜರಿದರೆ, ಶಿಕ್ಷಕರು ಇನ್ನೋರ್ವ 
ಮಗುವಿನ ಜೊತೆ ಪಾತ್ರಾಭನಯ ಕೈಗೊಳ್ಳುತ್ತಾರೆ ಮತ್ತು 
ಸಂಭಾಷಣಿಯನ್ನು ಮತ್ತೊಮ್ಮೆ ಪ್ರದರ್ಶಿಸುತ್ತಾರೆ. 


ಚಿಕ್ಕ ತಂಡಗಳಲ್ಲ ಅಭ್ಯಾಸ 


ಶಿಕ್ಷಕರು 4-5 ಮಕ್ಕಳರುವ ಗುಂಪುಗಳನ್ನು ರಚಿಸುತ್ತಾರೆ. ಈಗ 
ಮಕ್ಕಳು ಚಿಕ್ಕ ತಂಡಗಕಲ್ಲ ತಾವು ಕಅತ ಸರಳ ಸಂಭಾಷಣೆಗಳನ್ನು 
ಅಭ್ಯಾಸ ಮಾಡುತ್ತಾರೆ. ಚಿಕ್ಕ ತಂಡಗಳಲ್ಲ ಮಕ್ಕಳು ತಮ್ಮನ್ನು 
ಗಮನಿಸುವ ದೊಡ್ಡವರು ಒಬ್ಬರು ಇದ್ದಾರೆ ಎಂದು ಆತಂಕ- 
ಪಡುವುದಿಲ್ಲ. ಅವರು ಮಾತನಾಡುವುದನ್ನು ಪ್ರಯತ್ನಿಸಬಹುದು. 
ನಗಬಹುದು ಮತ್ತು ಸಂತಸದಲ್ತ್ಲ ಇರಬಹುದು. ಶಿಕ್ಷಕರು ಕ್ರಮೇಣ 
ಮಕ್ಕಳ ಧ್ವನಿಗಳ ಗುಂಯ್ದುಡುವಿಕೆಗೆ ಹೊಂದಿಕೊಳ್ಳುತ್ತಾರೆ. 
ಕೊನೆಗೂ ಇಂದ್ದೀಷ್‌ ಸಂಭಾಷಣಿಯ ತರಗತಿಯು ನಿಶ್ಯಬ್ದವಾಗಿ 
ಇರುವುದು ಸಾಧ್ಯವಿಲ್ಲ! 


ಚಿತ್ರಗಳನ್ನು ವಿವರಿಸುವುದು 


ಜಾನ್‌ ಹಾಲ್ಡ್‌ ಹೇಳದ ಹಾಗೆ, ಏನಾದರೂ ಹೇಳು ಎಂದು ಮಕ್ಕಳಗೆ 
ಕೇಆದಾಗ, ಅವರಿಗೆ ಪ್ರತಿಕ್ರಿಬುಸುವುದಕ್ಕೆ ಸಾಧ್ಯವಾಗುವುದು 
ಅವರಿಗೆ ಹೇಳುವುದಕ್ಕೆ ಏನಾದರೂ ಇದ್ದರೆ ಮಾತ್ರ. ನಾವು ಮಕ್ಷಳಗೆ 
ಒಂದು ಘಟನೆಯನ್ನು ವಿವರಿಸುವುದಕ್ಕೆ ಕೇಆದರೆ ಅಥವಾ 
ಯಾವುದಾದರೂ ವಿಷಯದ ಮೇಲೆ ಅವರ ಅಭಿಪ್ರಾಯವನ್ನು 
ತಕ್ಷಣದಲ್ಲಿ ಕೊಡಲು ಹೇಳದರೆ, ಆಲೋಚನೆಗಳನ್ನು 
ಒಗ್ಗೂಡಿಸಿಕೊಳ್ಳಲು ಮತ್ತು ಅಭವ್ಯಕ್ತಿಸಿಕೊಳ್ಳುವುದಕ್ಷೆ ಅವರಿಗೆ ಕಷ್ಟ 
ಆಗಬಹುದು. 


ಸಂಭಾಷಣೆಗಳನ್ನು ಪ್ರಾರಂಭಸುವುದಕ್ಕೆ ಚಿತ್ರಗಳು ಉತ್ತಮ 
ಸಾಧನಗಳು. ನಾವು ಚಿತ್ರಗಳನ್ನು ಮಕ್ಕಳಗೆ ಪ್ರಶ್ನೆಗಳನ್ನು ಕೇಳಲು 
ಮತ್ತು ಅವರು ನೋಡಿದ್ದನ್ನು ವಿವರಿಸಲು ಸಹಾಯಮಾಡುವುದಕ್ಕೆ 
ಬಳಸುತ್ತೇವೆ. ಮಕ್ಕಳು ಅವರಾಗಿಯೇ ಮಾತನಾಡುವುದಕ್ಷೆ ಮುಂದೆ 
ಬರದೇ ಇದ್ದರೆ ಶಿಕ್ಷಕರು ಸರಳ ಪ್ರಶ್ನೆಗಳನ್ನು ಕೇಳ ಅವರನ್ನು 
ಪ್ರೇರೇಪಿಸಬಹುದು- ಚಿತ್ರದಲ್ಲ ಯಾರಿದ್ದಾರೆ. ಅವರು ಎಲ್ಲದ್ದಾರೆ? 
ಅವರು ಏನು ಮಾಡುತ್ತಿದ್ದಾರೆ? (Who is in the picture? Where 
are they? What are they doing?) 


ತರಗತಿಯಲ್ಲ ನಾವು ಬಳಸುವ ಚಿತ್ರಗಳು ಮಗುವಿನ ಸಂದರ್ಭಕ್ಕೆ 
ಹೊಂದಿಕೆಯಾಗುವಂತೆ ಇದ್ದರೆ. ಅದು ಅತ್ಯುತ್ತಮವಾಗುತ್ತದೆ. 
ಮಗುವಿಗೆ ಪರಿಚಿತವಿರುವ ಅದರ ಪರಿಸರದ ವಸ್ತುಗಳನ್ನು ಮತ್ತು 
ದೃಶ್ಯಾವಳಗಳನ್ನು ಬಳಸಿಯೂ, ಇಂಗ್ಲಿಷ್‌ ಭಾಷೆಯು ಮಗುವಿಗೆ 
ಬಹಳ ಅಪರಿಚಿತ ಎನಿಸದಂತೆ ಮತ್ತು ಅದು ತನ್ನ ವಾಸಸ್ಥಳಕ್ಕೆ 
ಹತ್ತಿರವೇ ಇದೆ ಎಂದು ಕಾಣುವಂತೆ ಮಾಡಬಹುದು. 


ಕ್ರಮಾನುಗತಿ ಮತ್ತು ಕಥೆ ಹೇಳುವುದು 


ಕಥೆ ಹೇಳುವುದು, ಸಂವಹನದಲ್ಲ ಬಹಳ ಮುಖ್ಯವಾದ ಅಂಶವಾದ 
ಕ್ರಮಾನುಗತಿಯ ಕೌಶಲಗಳನ್ನು ಬೆಳೆಸುತ್ತದೆ. ಪ್ರತಿ ಮಗುವಿಗೂ 
ಒಂದು ಕಥೆಯ ಕಾರ್ಡು ನೀಡಲಾಗುತ್ತದೆ. ಆಕೆ/ಆತ ಆ ಕಾರ್ಡಿನ 
ಚಿತ್ರದ ಕುರಿತಾಗಿ ಒಂದು ಅಥವಾ ಎರಡು ವಾಕ್ಯಗಳನ್ನು 
ಹೇಳುವುದಕ್ಕೆ ಪ್ರಯತ್ನಿಸುತ್ತಾಳೆ/ನೆ. ತಂಡವಾಗಿ ಒಂದು ಕಥೆಯನ್ನು 
ಹೇಗೆ ಹೇಳುವುದು ಎಂಬುದನ್ನು ಅವರು ಕಅಯುತ್ತಾರೆ. 


ಸರಳವಾದ ವೀಡಿಯೋಗಳು (ಗಂw-tಂ vidೇಂs) ಮಕ್ತಳಗೆ ಒಂದರ 
ಮೇಲೆ ಒಂದಾಗಿ ಸಹಾಯವಾಗುವಂಥ ಪರಿಣಾಮಕಾರಿ ಕಲಿಯುವ 
ದಾರಿಗಳನ್ನು ತೋರಿಸುತ್ತವೆ. ಉದಾಹರಣೆಗೆ, ಆಟವಾಡುವ ಕಡ್ಡಿ 
ಗೊಂಬೆಗಳನ್ನು ಹೇಗೆ ಮಾಡುವುದು ಎಂಬ ವೀಡಿಯೋವು 
ಮಕ್ಷಳನ್ನು ಈೇ ಮುಂದಿನಂತೆ ಮಾತುಕತೆಯಾಡುವುದಕ್ಕೆ 
ಪ್ರೋತ್ಸಾಹಿಸುತ್ತದೆ: 


ಹಂತ 1: ಒಂದು ಚಾರ್ಟ್‌ ಪೇಪರ್‌ ತೆಗೆದುಕೊಳ್ಳ 

ಹಂತ 2: ಅದರ ಮೇಲೆ ಒಂದು ನಾಯಯ ಚಿತ್ರವನ್ನು ಬರೆಯುರಿ. 
ಹಂತ 3: ಆ ಚಿತ್ರವನ್ನು ಕತ್ತರಿಸಿ. 

ಹಂತ 4: ಅದನ್ನು ಒಂದು ಐಸ್‌ಕ್ರೀಂ ಕಡ್ದಿಯ ತುದಿಗೆ ಅಂಟಸಿ. 
ಹಂತ 5: ನಿಮ್ಮ ಆಟದ ಕಡ್ಲಿ ಗೊಂಬೆ ರೆಡಿಯಾಯುತು. 


ಪಾತ್ರಾಭಿನಯ 


ಆತ್ಮವಿಶ್ವಾಸವನ್ನು ಬೆಳೆಸುವುದಕ್ಕೆ ಸಭಕರ ಮುಂದೆ ನಿಂತು 
ಮಾತನಾಡುವುದಕ್ಕಿಂತ ಉತ್ತಮವಾದ ವಿಧಾನ ಬೇರೆ ಯಾವುದೂ 
ಇರದು. ಮಕ್ಕಳು ಪಾತ್ರಾಭಿನಯಕ್ಕೆ ಬೇಕಾದ ತುಂಬ ಸರಳವಾದ 
ಸಂಭಾಷಣೆಗಳನ್ನು ಕಲತು ನೆನಪಿಟ್ಟುಕೊಳ್ಳುತ್ತಾರೆ. ತಂಡಗಳಲ್ಪ 
ಅಭ್ಯಾಸ ಮಾಡಿದ ಮೇಲೆ, ಮಕ್ಷಳು ತರಗತಿಯಲ್ಲ 
ಪಾತ್ರಾಭಿನಯವನ್ನು ಪ್ರದರ್ಶಿಸುತ್ತಾರೆ. ಈ ಪಾತ್ರಾಭನಯಗಳು 
ಕಡಿಮೆ ಅವಧಿಯವು ಆಗಿರಬೇಕು ಮತ್ತು ಸರಳವಾದ ಮತ್ತು 
ಪುನರಾವರ್ತಿತ ಸಂಭಾಷಣಿಗಳಂದ ಕೂಡಿರಬೇಕು. ಅವು 
ನೆನಪಿಟ್ಟು ಕೊಳ್ಳುವುದಕ್ಕೂ ಸುಲಭವಾಗಿರಬೇಕು. ಅಲ್ಲ 
ರಂಗಭೂಮಿಯ ಪರಿಕರಗಳಾಗಲೀ. ವೇಷಭೂಷಣಗಳಾಗಲೀ 
ಅಥವಾ ಪರಿಣಿತ ಸಂಭಾಷಣೆಗಳಾಗಲೀ ಮಹತ್ಸದವು ಅಲ್ಲ. 
ಅವುಗಳ  ಮಹದುದ್ದೇಶ ಸಭಕರ ಮುಂದೆ ಪ್ರದರ್ಶಿಸಿ 
ಆತ್ಕವಿಶ್ವಾಸವನ್ನು ಗಳಸುವುದು ಮಾತ್ರವೇ ಆಗಿರುತ್ತದೆ. 


ಇಂದ್ದಿಷನ್ನು ಸರಾಗ ಓದುವುದು 


ಮಾತನಾಡುವುದು ಭಾರೀ ಪ್ರಮಾಣದಲ್ಲಿ ಆತ್ಮವಿಶ್ವಾಸವನ್ನು 
ಹೆಚ್ಚಸುವಾಗ, ಮಕ್ಕಳು ಇಂಗ್ಲಿಷ್‌ ಪಠ್ಯವನ್ನೂ ಸರಾಗ ಹಿದುವುದನ್ನು 
ಕಲಅಯುವುದು ಅಗತ್ಯವಾಗಿದೆ. ಇದು ಶಾಲೆಯಲ್ಲ ಅವರಿಗೆ 
ಸಹಾಯಮಾಡುವುದು ಮಾತ್ರವಲ್ಲ ಜೊತೆಗೆ ಪ್ರತಂತ್ರವಾಗಿ ಅವರಿಗೆ 
ಇಷ್ಟವಾಗುವ ಕತೆಗಳನ್ನು ಮತ್ತು ಪುಸ್ತಕಗಳನ್ನು ಹದುವುದನ್ನೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


47 


ಸಾಧ್ಯಮಾಡುತ್ತದೆ. ಅದೇ ವೇಳೆ ಗ್ರಹಿಸಿ ಅರ್ಥಮಾಡಿಕೊಳ್ಳುವ 
ಮತ್ತು ಪದಗಳನ್ನು ಬಳಸುವ ಅವರ ಕೌಶಲಗಳನ್ನು ಹೆಚ್ಚಿಸುತ್ತಾ 
ಹೋಗುತ್ತದೆ. 


ಹಲವಾರು ಶಾಜ್ಞಕ ಕಾರ್ಯಕ್ರಮಗಳು ಅಕ್ಷರ ಮತ್ತು ಶಬ್ದದ 
ಸಂಬಂಧ ಮತ್ತು ಧ್ವನಿಗಳ ಸಂಮ್ಮಿಲನವನ್ನೂ ಕಅಸುತ್ತವೆ. ಆದರೆ 
ಅಂತಹ ಕೆಲವು ಕಾರ್ಯಕ್ರಮಗಳಷ್ಟೇ ಮಕ್ಕಳನ್ನು ಮೂರು 
ಅಕ್ಷರಗಳ ಪದಗಳನ್ನು ಹದುವುದರಿಂದ ಮುಂದಕ್ಕೆ 
ಕೊಂಡೊಯ್ಯುತ್ತವೆ. ಮಕ್ಕಳು ದೊಡ್ಡ ಪದಗಳನ್ನು ಮತ್ತು 
ವಾಕ್ಯಗಳನ್ನೂ ಹಿದುವುದಕ್ಕೆ ಕಅಯಬೇಕಿರುವಾಗ, ಶಾಜ್ಚಕ 
ವಿಧಾನವನ್ನು ಬಹಳ ಸಲ ಕೈಜಡಲಾಗುತ್ತದೆ. ಆಗ ಅವರಿಗೆ ನೋಡಿ 
ಓದುವುದನ್ನು ಕಅಸಲಾಗುತ್ತದೆ ಮತ್ತು ಕಾಗುಣಿತಗಳನ್ನು 
ಕಂಠಪಾಠ ಮಾಡಲು ಕಲಅಸಲಾಗುತ್ತದೆ. ಇದರ ಪರಿಣಾಮವಾಗಿ 
ಬಹಳ ಮಕ್ಕಕು ಸರಾಗ ಹಿದುವುದನ್ನು ಸಾಧಿಸುವಲ್ಲ 
ವಿಫಲರಾಗುತ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ. ಶಾಜ್ದಕ ವಿಧಾನವನ್ನು 
ನಾವು ಮಕ್ಕಳನ್ನು ಅಕ್ಷರಗಳಂದ ಚಿಕ್ಕ ಪದಗಳನ್ನು ಓದುವ ಮಟ್ಟಕ್ಕೆ 
ಕರೆದೊಯ್ಯುವುದು ಮಾತ್ರವಲ್ಲ. ಮುಂದುವರೆಸಿ ವಾಕ್ಯಗಳನ್ನು. 
ಪುಟ್ಟ ವಾಕ್ಯವೃಂದಗಳನ್ನು ಮತ್ತು ಕಥೆಗಳನ್ನು ಓದುವುದರ ಕಡೆಗೂ 
ಕರೆದೊಯ್ಯುತ್ತೇವೆ. 


cub 


ಪದ ಬಂಗೋ: 


ಶಿಕ್ಷಕರು ಪದಜಾಲವನ್ನು ರಚಿಸುತ್ತಾರೆ. ಮಕ್ಕಳಗೆ ಚಿತ್ರಗಳನ್ನು ತೋರಿಸಿ 
ಅವನ್ನು ಹೆಸರಿಸುವ ಪದವನ್ನು ಹೊಡೆದು ಮಾಡಲು ಹೇಳುತ್ತಾರೆ. ಪೂರ್ತಿ 
ಮಾಡಿದ ಅಡ್ಡ ಅಥವಾ ನೇರ ಸಾಲಗೆ ಅಂಕಗಳನ್ನು ನೀಡಲಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಮಕ್ಷಳು ಇಂದ್ದಿಷ್‌ ಮಾತನಾಡಲು ಕಲಯುವಾಗ ಬಹಳ ಮಟ್ಟುನ 
ಆತೃವಿಶ್ವಾಸವನ್ನು ಬೆಳೆಸುವ ಅಗತ್ಯವಿರುವಂತೆ. ಮಕ್ಕಳು ಇಂದ್ದಿಷ್‌ 
ಹಓಿದಲು ಮೊದಲ ಹೆಜ್ಜೆಗಳನ್ನು ಇಡುವಾಗಲೂ ಅಂತಹುದೇ 
ಕ್ರಮಗಳ ಅಗತ್ಯವಿರುತ್ತದೆ. ಈ ಆತ್ಮವಿಶ್ವಾಸವನ್ನು ಬೆಳೆಸುವುದಕ್ಕೆ 
ಸಹಾಯ ಮಾಡುವಂತಹ ತಂತ್ರಗಳು ಹಲವು ಇವೆ. ಕೆಲವನ್ನು ಈ 
ಕೆಳಗೆ ಕೊಡಲಾಗಿದೆ: 


ಆಟವಾಡುವುದು ಮತ್ತು ಓದುವುದು 


ಆಟಗಳು ಮಕ್ಕಳಗೆ ಪದಗಳನ್ನು ಓದುವುದಕ್ಕೆ ಸಹಾಯಮಾಡುವ 
ಬಹಳ ದೊಡ್ಡ ವಿಧಾನಗಳಾಗಿದೆ. 


ಶಿಕ್ಷಕರು ಸರಕವಾದ ಚಿತ್ರಗಳ ಮತ್ತು ಪದಗಳ ಕಾರ್ಡುಗಳನ್ನು 
ತಯಾರು ಮಾಡಿಕೊಳ್ಳಬಹುದು. ಅವನ್ನು ನೋಡಿ ನೆನಪಿಸಿಕೊಂಡು 
ಜೊತೆ ಮಾಡುವ (Memory Match) ಆಟಕ್ಕೆ ಬಳಸಬಹುದು. 
ಜಬಂಗೋ ಕಾರ್ಡ್‌ ಆಟಗಳನ್ನು ಮಕ್ಕಳು ಮತ್ತೆ ಮತ್ತೆ ಆಡುವುದಕ್ಕೆ 
ಇಷ್ಟಪಡುತ್ತಾರೆ. 


ನೆನಪಿಸಿ ಹೊಂದಿಸು: 


ಮಕ್ಕಳು ಚಿಕ್ಕ ಗುಂಪುಗಳಲ್ಲ ನೆನಪಿಸಿ ಹೊಂದಿಸುವ ಆಟವನ್ನು ಚಿತ್ರ ಮತ್ತು 
ಅದನ್ನು ಹೆಸರಿಸುವ ಪದವನ್ನು ಜೋಡಿಸಿ ಆಡಬೇಕು. 


ಇಎಲ್‌ಎಫ್‌ ವಾಕ್ಯ ನಿರ್ಮಾಣಕ್ಕೆ ಪಫ್ಲಿಫೌ್‌ ಪುಸ್ತಕವನ್ನು (೯p-bಂಂk) ಬಳಕೆ ಮಾಡಲಾಗುತ್ತದೆ. ಇದು ಮಕ್ಕಆಗೆ ಪದಗಳನ್ನು ಓದುವುದರಿಂದ 
ವಾಕ್ಯಗಳನ್ನು ಓದುವ ಕಡೆಗೆ ಹೋಗಲು ನೆರವಾಗುತ್ತದೆ. ಶಿಕ್ಷಕರು ತಮ್ಮದೇ ಆದ ಫ್ಲಿಫ್‌ ಪುಸ್ತಕದ ಪ್ರತಿಗಳನ್ನು ಹಳೇ ಕ್ಯಾಲೆಂಡರ್‌ ಅಥವಾ 
ಸ್ಟೈರಲ್‌ ಮೋಬಟ್‌ ಪ್ಯಾಡ್‌ಗಳನ್ನು ಬಳಸಿ ತಯಾರಿಸಿಕೊಳ್ಳಬಹುದು. ಮಕ್ಷಳು ಎಡ ಅಥವಾ ಬಲದ ಅರ್ಧ ಭಾಗವನ್ನು ಸರಿಪಿ ವಾಕ್ಯದ ಪ್ರಾರಂಭ 
ಭಾಗವನ್ನು ಅಥವಾ ವಾಕ್ಯದ ಕೊನೆಯ ಭಾಗವನ್ನು ಪರ್ಯಾಯವಾಗಿ ಬದಲಾಯುಸಿಕೊಳ್ಳಬಹುದು ಮತ್ತು ಆಗ ರೂಪುಗೊಳ್ಳುವ ಹೊಸ 
ವಾಕ್ಯವನ್ನು ಓದಬಹುದು. ಈ ಚಟುವಟಕೆಯನ್ನು ತಂಡವಾಗಿಯೂ. ವೈಯುಕ್ತಿಕವಾಗಿಯೂ ಕೈಗೊಳ್ಳಬಹುದು. 


ಪುನರಾವರ್ತಿಸು. ಪುನರಾವರ್ತಿಸು. ಪುನರಾವರ್ತಿಸು 
ಪುನರಾವರ್ತನೆಯ ಪಠ್ಯಗಳು ಆರಂಭಕ ನಿದುಗರಿಗೆ ಹೆಚ್ಚು ಓದುವುದಕ್ಕೆ ಆತೃವಿಶ್ವಾಸವನ್ನು ನೀಡುತ್ತವೆ. 


ಆಕೆ ನೆಗೆಯುವುದಕ್ಕೆ ಇಷ್ಟಪಡುತ್ತಾಳೆ. 

ಆಕೆ ಹಾರುವುದಕ್ಕೆ ಮತ್ತು ಜಗಿಯುವುದಕ್ಕೆ ಇಷ್ಟಪಡುತ್ತಾಳೆ 
ಆಕೆ ಮಳೆಯಲ್ಲ ನೆಗೆಯುವುದಕ್ಕೆ ಮತ್ತು ಜಗಿಯುವುದಕ್ಕೆ ಇಷ್ಟ 
ಅವಳು ಇಡೀ ದಿನ ಮಳೆಯಲ ನೆಗೆಯುವುದಕ್ಕೆ ಮತ್ತು 
ಜಗಿಯುವುದಕ್ಕೆ ಇಷ್ಟಪಡುತ್ತಾಳೆ. 


ವಾಕ್ಯವನ್ನು ವಿಸ್ತರಿ ಪಿ 


ಮಕ್ಕಳು ವಾಕ್ಯ ರಚಿಸಿ ಮತ್ತು ಹಿದಲು ನೆರವಾಗುವಂತೆ ಸರಳವಾದ 
ಕಾರ್ಡ್‌ಗಳ ಬಳಕೆ 


ಪಡುತ್ತಾಳೆ. 


ಹಓಿದುವಿಕೆಯನ್ನು ಸರಕಗೊಳಸುವ ವಿಸ್ತೃತ ವಾಕ್ಯಗಳು 


ಸರಕವಾಗಿರಲಅ 
ಆರಂಭಕ &ಿದುಗರಿಗೆ ಬಕಕೆ ಭಾಷೆಯಲ್ಲರುವ ಪದಗಳನ್ನು ಒಕಗೊಂಡ ಸರಳವಾದ ಪಠ್ಯಗಳ ಅಗತ್ಯವಿದೆ. ವಾಕ್ಯಗಳು ಕಿರಿದಾಗಿರಬೇಕಿದ್ದು. 
ಅಕ್ಷರ ಗಾತ್ರ ದೊಡ್ಡದಾಗಿರಬೇಕು ಮತ್ತು ಪದಗಳ ನಡುವೆ ಸಾಕಷ್ಟು ಜಆಯಾದ ಖಾಅ ಜಾಗವಿರಬೇಕು. 


ಆರಂಭಕ ಹಿದುಗರಿಗೆ ಸೂಕ್ತವಾದ ವಾಕ್ಯಗಳು ಆರಂಭಕ ಹಿದುಗರಿಗೆ ಸೂಕ್ತವಲ್ಲದ ವಾಕ್ಯಗಳು 


ಮೀರಾಳಗೆ ಒಂದು ಹೊಸ ಪೆನ್‌ ದೊರಕಿತು. ಮೀರಾ ಡಿಪಾರ್‌ಮೆಂಟಲ್‌ ಸ್ಟೋರ್‌ನಿಂದ ಒಂದು ಹೊಸ ಪೆನ್ನನ್ನು ಕೊಂಡಳು. 
ಆ ಪೆನ್ನು ಕೆಂಪಗಿತ್ತು. ಆ ಪೆನ್ನು ಹೊಳಪಾಗಿ ಮತ್ತು ನಯವಾಗಿದ್ದು ಮತ್ತು ಅದಕ್ಕೆ ಚಿನ್ನದ ಬಣ್ಣದ ನಿಬ್‌ ಇತ್ತು. 


ಶಹರ ಅತನು ನ ಮ ಮೀರಾಳ ತಾ ಅದನ್ನು ಅವಳ ಪೆನ್ಸಿಲ್‌ ಬಾಕ್ತಿನ ಒಳಗೆ ಇಟ್ಟುಕೊಳ್ಳಲು ಹೇಆದರು ಮತ್ತು 


ಇಟ್ಟುಕೊಂಡಳು. 


ಅದನ್ನು ಸುರಕಿತವಾಗಿ ಇಟ್ಟುಕೊಳುವುದಾಗಿ ಮಾತು ಕೊಡುವಂತೆ ಕೇಆದರು. 
ಮೀರಾಳಗೆ ತನ್ನ ಹೊಸ ಪೆನ್‌ ಇಷ್ಟವಾಯುತು. ವ ಈ * 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ತರಗತಿಯ ಹೊರಗಿನ ಇಂಗ್ಲಿಷ್‌ 


ಮಕ್ಕಳು ಇಂಗ್ಲಿಷನ್ನು ತರಗತಿಯ ಹೊರಗೆಯೂ ಬಳಸುವುದನ್ನು 
ವಾವು ಹೇಗೆ ಖಾತರಿಪಡಿಸುವುದು? 


ನಾವು ಕೆಲಸ ಮಾಡಿದ ಶಾಲೆಗಳ 'ನಡೆಯುರಿ ಮಾತನಾಡಿರಿ' 
(Walk ‘n' Talk) ಅನ್ನುವ ಕಾರ್ಯಕ್ರಮವನ್ನು ಪರಿಚಯುಸಿದ್ದೆವು. 
ಇದರ ಉದ್ದೇಶ ಇಂದ್ಲಿಷನ್ನು ತರಗತಿಯ ಹೊರಗೆ ಮತ್ತು ಮಕ್ಕಳ 
ಮನೆಗಳಗೆ ಒಯ್ಯುವುದಾಗಿತ್ತು. ಮಕ್ಕಳು ಶಾಲೆ ಮುಗಿಸಿ ಮನೆಗೆ 
ಹಿಂದಿರುಗಿದ ಮೇಲೂ ಇಂದ್ಲಿಷ್‌ ಬಳಸಬೇಕು ಎಂದು ನಾವು 
ಬಯಸಿದ್ದೆವು. ಆದರೆ ಇಂದ್ದಿಷ್‌ ಬಲ್ಲ ಒಬ್ಬರೂ ಇಲ್ಲದ 
ಸಮುದಾಯಗಳಕಲ್ಪ ಇದನ್ನು ಸಾಧಿಸುವುದು ಹೇಗೆ? 


'ನಡೆಯುರಿ ಮಾತನಾಡಿರಿ' ಕಾರ್ಯಕ್ರಮದಲ್ಲ, ಸಂಜೆ ಮಕ್ಕಳು 
ಶಾಲೆಯಿಂದ ಮನೆಗಳಗೆ ಹಿಂದಿರುಗಿದ ಮೇಲೆ, ಅವರ 
ನೆರೆಹೊರೆಯಲ್ಲ ಗುಂಪಾಗಿ ಓಡಾಡುತ್ತಾರೆ ಮತ್ತು ವಯಸ್ಥರೊಂದಿಗೆ 
ಇಂದಗ್ಲೀಷಿನಲ್ಲ ಪ್ರಶ್ನೆಗಳನ್ನು ಕೇಳುತ್ತಾ ಹೋಗುತ್ತಾರೆ. ಮಕ್ಕಳಗೆ 
ಪ್ರಶ್ನೆಗಳನ್ನು ತಮಿಆಗೆ ತರ್ಜುಮೆ ಮಾಡುವ ಅವಕಾಶ ಇದೆ. ಆ 
ರೀತಿಯಾಗಿ ಪೋಷಕರಿಗೆ, ಅಜ್ಜ-ಅಜ್ಞಿಯರಿಗೆ ಮತ್ತು ಉಳದ 
ವಯಸ್ಸ್ಥರಿಗೆ ಇಂದ್ಲೀಷಿನಲ್ಲ ಹೇಗೆ ಪ್ರತಿಕ್ರಿಯೆ ಕೊಡುವುದು ಎಂದು 
'ಕಲಸು'ತ್ತಾರೆ. ಮಕ್ಷಳು ತಾವು ತಿಆದಿರುವ ಸ್ಪಲ್ಪ ಇಂಗ್ಲೀಷನ್ನು 
ಹಿರಿಯರಿಗೆ "ಕಅಪಿದಾಗ', ಇಡೀ ಸಮುದಾಯವೇ ಅವರ ಬಗೆಗೆ 
ಹೆಮ್ಮೆಯನ್ನು ಅನುಭವಿಸಲು ಪ್ರಾರಂಭಸುತ್ತದೆ. ಇದು ಮಕ್ಷಳ 
ಆತೃವಿಶ್ವಾಸವನ್ನು ಹೆಚ್ಚಿಸುತ್ತದೆ. 


ಪ್ರತಿ ಸಾಧನೆಗಳನ್ನು ಸಂಭ್ರಮಿಸುವುದು 

ಇಂದ್ಲಿಷ್‌ ಭಾಷೆಯನ್ನು ಕಲಅಯುವುದರ ಗುರಿ ಆತ್ಕವಿಶ್ವಾಸವನ್ನು 
ಹೆಚ್ಚಿಸಿಕೊಳ್ಳುವುದು ಎಂದಾದರೆ, ಆಗ ಮಕ್ಷಳ ಕಲಕಾ 
ಸಾಧನೆಯನ್ನು ಪ್ರತಿ ಹಂತದಲ್ಲೂ ಸಂಭ್ರಮಿಸಬೇಕು. 
ಸಾಮಾನ್ಯವಾಗಿ. ಪ್ರತಿ ತರಗತಿಯ ಮುಂಚೂಣಿಯ ಸಾಧಕರಿಗೆ 
ಮಾತ್ರ ಬಹುಮಾನ ಅಥವಾ ಮೆಚ್ಚುಗೆಯ ಮಾತುಗಳು ಸಿಗುತ್ತವೆ. 
ಆದರೆ ನಾವು ಪ್ರತಿ ಮಗುವೂ ಇಂಗ್ಲಿಷ್‌ ಕಲಯಬೇಕು ಎಂದು 
ಬಯಸುತ್ತೇವಾದರೆ, ಆಗ ನಾವು ಪ್ರಗತಿಯನ್ನು ಸಂಭ್ರಮಿಸಬೇಕೇ 
ಹೊರತು ಕ್ಷಮತೆಯ ಮಟ್ಟವನ್ನಲ್ಲ. 


ಪ್ರತಿ ಅವಧಿಯ ಕೊನೆಗೆ ನಾವು ಮಕ್ಕಳಗೆ ಒಂದು ಕೌಶಲ 
ಮೇಳವನ್ನು ಆಯೋಜಸುತ್ತೇವೆ. ಇಡೀ ಶಾಲೆ ಹಬ್ಬದ 
ವಾತಾವರಣದಲ್ಲ ಕಂಗೊಳಸುತ್ತದೆ. ಶಾಲೆಯೊಳಗಿನ ಎಲ್ಲಾ 
ಸ್ಥಳಗಳಲ್ಲೂ ಅಕ್ಷರಗಳ ಸ್ಥಾಲುಗಳು, ಪದಗಳ ಸ್ಥಾಲುಗಳು. ವಾಕ್ಯದ 


ಸ್ಥಾಲುಗಳು ಮತ್ತು ಚಿತ್ರದ ಸ್ಥಾಲುಗಳು ಸ್ಥಾಪಿತವಾಗಿರುತ್ತವೆ. 
ಮಕ್ಸಳು ಅವರ ಮಟ್ಟಕ್ಕಿರುವ ೦ಶಾವುದೆೇೇ ಸ್ಥಾಲನ್ನೂ 
ಆಯ್ದುಕೊಳ್ಳಬಹುದು. ಆ ಸ್ಥಾಅನಲ್ಲರುವ ಕಾರ್ಡುಗಳನ್ನು ಓದಲು 
ಪ್ರಯತ್ನಿಸಬಹುದು. ಅವರು ಒಂದು ಚಿತ್ರದ ಕಾರ್ಡನ್ನು 
ಆರಿಸಿಕೊಳ್ಳಬಹುದು. ಅದರ ಬಗೆಗೆ ಕೇಳದ ಪ್ರಶ್ನೆಗಳಗೆ 
ಉತ್ತರಿಸಬಹುದು. ಅವರು ಹೆಚ್ಚಿನ ಪ್ರಶ್ನೆಗಳನ್ನು ಸರಿಯಾಗಿಯೇ 
ಉತ್ತರಿಸಿದರೆ, ಅವರಿಗೆ ಅವರ ದಿನಚರಿಯಲ್ಲ ಅಥವಾ ಕಾರ್ಡಿನಲ್ತ 
ಅಂಟಸಿಕೊಳ್ಳುವ ಒಂದು ಕ್ಲಿಕರ್‌ ಲಭಸುತ್ತದೆ. ಕೆಲವು ಶಾಲೆಗಕಲ್ಪ 
ಪೋಷಕರನ್ನೂ ಆಮಂತ್ರಿಸಿ ಅವರ ಮಕ್ನಕ ಪ್ರಗತಿಯನ್ನು 
ವೀಕ್ಷಿಸುವ ವ್ಯವಸ್ಥೆಯೂ ಇದೆ. ಪ್ರತಿ ಸಾಧನೆಯೂ, ಅದೆಷ್ಟೇ 
ಚಿಕ್ಕದಿದ್ದರೂ. ಸಂಭ್ರಮಾಚರಣೆಗೆ ಅರ್ಹವೇ ಆಗಿರುತ್ತದೆ. 


ಪ್ರತಿ ಮಗುವೂ, ಅದರ ಸಾಮಾಜಕ ಅಥವಾ ಆರ್ಥಿಕ ಹಿನ್ನೆಲೆ ಏನೇ 
ಇದ್ದರೂ ಅದು ಇಂದ್ಲಿಷ್‌ ಕಲಿಯುವ ಸಾಮರ್ಥ್ಯ ಹೊಂದಿದೆ ಎಂದು 
ನಂಜದರಷ್ಟೇ ಸಾಲದು. ತಮಗೆ ಆ ಸಾಮರ್ಥ್ಯವಿದೆ ಎಂದು 
ಮಕ್ಕಳೂ ನಂಬುವಂತೆ ಮಾಡಬೇಕು. ನಾವು ಮಕ್ಸಳ 
ಆತ್ಕವಿಶ್ಥಾಸವನ್ನು ಅವರ ಕೌಶಲದ ಜೊತೆಗೆ ಹೆಚ್ಚಿಸಿದಾಗ ತಾವು 
ಬಯಸಿದ ಏನನ್ನೇ ಆದರೂ ಸಾಧಿಸಬಲ್ಲ ಆತ್ಕವಿಶ್ವಾಸ ಇರುವ 
ಹೊಸ ತಲೆಮಾರಿನ ಮಕ್ಕಳನ್ನು ಬೆಳೆಸಿಬಡುತ್ತೇವೆ. 


ಚಂದ್ರಾ ವಿಶ್ವನಾಥನ್‌: ಇಎಲ್‌ಎಫ್‌ ಲರ್ನಿಂಗ್‌ ಸೊಲ್ಯೂಷನ್‌ನ ಸ್ಥಾಪಕ ನಿರ್ದೇಶಕಿ. ಈ ಸಂಸ್ಥೆಯು ಭಾರತದ ಎಲ್ಲಾ 
ಭಾಗದ ಮಕ್ಕಳಲ್ಲ. ಯುವಕರಲ್ಲ ಮತ್ತು ವಯಸ್ಸರಲ್ಲೂ ಇಂದ್ದಿಷ್‌ ಕೌಶಲಗಳನ್ನು ಬೆಕೆಸುವ ಗುರಿಯನ್ನು ಹೊಂದಿದೆ. 
ವಿಶೇಷವಾಗಿ ಮೊದಲ ತಲೆಮಾರಿನ ಇಂದ್ದಿಷ್‌ ಕಲಕಾರ್ಥಿಗಳ ಅವಶ್ಯಕತೆಗಳನ್ನು ಗಮನಿಸಿ ಕೆಲಸ ಮಾಡಲಾಗುತ್ತದೆ. 
ಚಂದ್ರಾ ಮತ್ತು ಅವರ ಇಎಲ್‌ಎಫ್‌ ಇಂಗ್ಲಿಷ್‌ ತಂಡವು ಇಂದ್ಲಿಷ್‌ ಕಲಕೆಗೆ ಬೇಕಾದ ಹಲವು ಬಗೆಯ ಹೊಸ ಕಲಕಾ 
ಸಾಮರ್ರಿಗಳನ್ನು ಅಭವೃದ್ಧಿಪಡಿಸಿವೆ. ಅವನ್ನು ನೂರಕ್ಕೂ ಹೆಚ್ಚನ ಶಾಲೆಗಳಲ್ತ ಶಿಕ್ಷಕರು ಮತ್ತು ಮಕ್ಕಳು ಬಳಸುತ್ತಾರೆ. ಚಂದ್ರಾ 
ಅವರು ಏಯ್ಡ್‌ ಇಂಡಿಯಾ (AID INDIA) ಎ೦ಬ ಲಾಭ ರಹಿತ ಒಂದು ಶಿಕ್ಷಣ ಸಂಸ್ಥೆಯ ಭಾಗವಾಗಿ, ಶೈಕ್ಷಣಿಕ ಸಂಶೋಧನೆ. 
ಪಠ್ಯಕ್ರಮ, ಸರಕಾರೀ ಶಾಲೆಗಳಲ್ಪ ತರಬೇತಿ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನದ ಕುರಿತು 2೦ ವರ್ಷಗಳಗೂ ಹೆಚ್ಚಿನ 
ಅನುಭವವನ್ನು ಗಳಸಿದ್ದಾರೆ. ತಮಿಳುನಾಡು ಸರಕಾರದ ಸರ್ವ ಶಿಕ್ಷಾ ಅಭಯಾನಕ್ಷಾಗಿ ಪ್ರಾಥಮಿಕ ಶಿಕ್ಷಣದ ಸಂಪನ್ಮೂಲ 
ವ್ಯಕ್ತಿಯಾಗಿ ಮತ್ತು ತರಬೇತುದಾರರಾಗಿ. ಶಾಲೆಗಳಲ್ಲ ಮತ್ತು ಪ್ಲ್ರಯಂ ಸೇವಾ ಸಂಸ್ಥೆಗಳ ಜೊತೆಗೆ ಕಾರ್ಯನಿರ್ವಹಿಸಿ ದ್ದಾರೆ. 


ಅವರು ಮಕ್ಕಳ ಕಅಕಾ ಫಲಗಳ ಸಾಧನೆಯ ಸುಧಾರಣೆಗಾಗಿ ಸರಕಾರೀ ಶಾಲೆಗಳ ಸುಮಾರು 10,೦೦೦ಕ್ಕೂ ಹೆಚ್ಚನ ಶಿಕ್ಷಕರ 
ಜೊತೆಗೆ ಕೆಲಸ ಮಾಡಿದ್ದಾರೆ. ಇವರನ್ನು; chandra.aid@ gmail.com ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ರಾಮಕ್ಕಷ್ಣ ಭಟ್‌ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


